PR 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


2155 


ಮಾನ್ಯ ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಮಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ' 
ಉತ್ತರಿಸುವ ದಿನಾಂಕ 25.03.2021 
ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 

ಹ | ಪ್ರಶ್ನೆ ಉತ್ತರ ' - 


ಅ) 


| ರಾಜ್ಯದಲ್ಲಿ ಎನ್‌ಪಿಎಸ್‌ ಯೋಜನೆ 


ಜಾರಿಗೆ ಬಂದಾಗಿವಿಂದ ಎಷ್ಟು 


| ನೌಕರರು ಇದಕ್ಕೆ ಒಳಪಟ್ಟಿರುತ್ತಾರೆ, 


; ಈ ಯೋಜನೆಗೆ ಒಳಪಟ್ಟು ಎಷ್ಟು 
| ನೌಕರರು ನಿವೃತ್ತಿ ಹೊಂದಿರುತ್ತಾರೆ; 
ನಿವೃತ್ತಿ ಹೊಂದುವ ಸಮಯದಲ್ಲಿ 
| ಇವರ ಎನ್‌.ಪಿ.ಎಸ್‌. ಖಾತೆಯಲ್ಲಿದ್ದ 


' ಮೊತ್ತವೆಷ್ಟು; 


ಈ' ಖಾತೆಯಿಂದ 


| ವಿವೃತ್ತಿ ಸಂದರ್ಭದಲ್ಲಿ ನೌಕರರಿಗೆ 


ಪಾವತಿಸಿದ ಮೊತ್ತವೆಷ್ಟು; 


ಬಾಕಿ 


' ಉಳಿದ ಮೊತ್ತದಿಂದ ಮಾಹೆಯಾನ 
ಐಷ್ಟು ಹಣವನ್ನು ಪಿಂಚಣಿಯಾಗಿ 


ನೀಡಲಾಗುತ್ತದೆ; 


(ಇಲಾಖಾವಾರು 


| ವಿವರ ನೀಡುವುದು) 


"| ಹೂಡಿಕೆಯ ಮೇಲೆ ಅವಲಂಬಿಸಿದೆ. ' 


ನೂತನ ಪಿಂಚಣಿ ಯೋಜನೆಗೆ ಒಳಪಟ್ಟು ದಿನಾ೦ಕ: | 
01.03.2021ಕ ನೋಂದಣಿ ಯಾಗಿರುವ ಸೌಕರರ ರ| 
ಸ೦ಖ್ಯೆ 2,41,672. | 
ನೂತನ ಪಿಂಚಣಿ ಯೋಜನೆಯಡಿ ನೌಕರರು"! 
ನಿವೃತ್ತರಾಗುವ ಸಮಯದಲ್ಲಿ: ಪ್ರಾನ್‌ ಖಾತೆಯಲ್ಲಿ , 
2.00 ಲಕ್ಷಕ್ಕಿಂತ ಕಡಿಮೆ ಮೊತ್ತವಿದ್ದರೆ ಸಂಪೂರ್ಣ | 
ಮೊತ್ತವನ್ನು ನೌಕರರಿಗೆ ` ಕೇಂದ್ರ ನಿಯಂತ್ರಣ | 
ಪ್ರಾಧಿಕಾರ (Central: Regulatory Authority) | 
ರವರಿಂದ ಹಿಂದಿರುಗಿಸಲಾಗುವುದು. ಪ್ರಾನ್‌! 

ಖಾತೆಯಲ್ಲಿ 2.00 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತವಿದ್ದದೆ : 
ಪ್ರಾನ್‌ ಖಾತೆಯಲ್ಲಿನ: ಶೇ.60% ರಷ್ಟು' ಮೊತ್ತವನ್ನು | 
ನೌಕರರಿಗೆ ಹಿಂದಿರುಗಿಸಲಾಗುವುದು ಹಾಗೂ ಉಳಿದ | 
ಶೇ40% ರಷ್ಟು ಮೊತ್ತವು Annuity Service Provider 
(ASP) ಯಲ್ಲಿ ಹೂಡಿಕೆ ಮಾಡಿ' ಮಾಸಿಕ ಪಿಂಚಣಿ | 
ನೀಡಲಾಗುತ್ತಿದೆ. [ 


ನೌಕರರು ವಿವೃತ್ತಿ ಹೊಂದುವ ಸಮಯದಲ್ಲಿ ಪ್ರಾನ್‌ | 
ಖಾತೆಯಲ್ಲಿ ಶೇಖರಣೆಗೊಂಡಿರುವ ಮೊತ್ತದಲ್ಲಿ 
ಶೇ.60% ರಷ್ಟು €್ಣAಿ ರವರಿಂದ ಇತ್ಯರ್ಥಪಡಿಸಿರುವ | i 

ಮೊತ್ತದ ವಿವರ'ಹಾಗೂ' ಶೇ. 40 ರಷ್ಟು Annuity | 
Service Provider ಹೂಡಿಕೆ ಮಾಡಿರುವ ಮೊತ್ತದ | 
ವಿವರದ ತಃಖ್ತೆಯನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. | - 


Annuity Service Provider | 
ಮಾಡುವುದು ನೌಕರರ ಆಯ್ಕೆಯಾಗಿದ್ದು, ನೌಕರರು 
ಆಯ್ಕೆ ಮಾಡಿಕೊಳ್ಳುವ ೩5? ರವರಿಗೆ €್ಣA ರವರಿಂದ : 
ಶೇ. 40% ಮೊತ್ತವನ್ನು ಹೂಡಿಕೆ ಮಾಡಿದ ನಂತರ ! 
ASP ರವರಿಂದ ನೌಕರರಿಗೆ ಮಾಸಿಕ ಪಿಂಚಣಿ, 
ನೀಡಲಾಗುತ್ತದೆ. ಎನ್‌:ಪಿ.ಎಸ್‌. ಮೊತ್ತವು y 


ನಲ್ಲಿ ಹೂಡಿಕೆ|..' 


) 
ಗ ಬನ್‌.ಪಿ:ಎಸ್‌. 


ಯೋಜನೆಯಡಿ 
'ವಿವೃತ್ತಿ ಹೊಂದಿರುವ ಸೌಕರರಿಗೆ 
!ಪುಸ್ತುತ .ಪಿಂಚಣಿ ಎಷ್ಟು; ಅದೇ 


ಪ್ರಾನ್‌ ಖಾತೆಯಲ್ಲಿ ಶೇಖರಣೆಗೊಂಡಿರುವ 


ಮೊತ್ತದಲ್ಲಿ ಶೇ.60% ರಷ್ಟು ನೌಕರರಿಗೆ ಕೇಂದ್ರ 


ನಿಯಂತಣ ಪ್ರಾಧಿಕಾರ (Central Regulatory 
Authority) ರವರಿಂದ ಇತ್ಯರ್ಥಪಡಿಸಲಾಗುವುದು. 


i. ). 9, ಸ 
ಯ್‌ನರರ ಓ.ಪಿ.ಎಸ್‌ಗೆ | ಬೃಫಿದ ಶೇ. 40 ರಷ್ಟು ಮೊತ್ತವನ್ನು ಕಡ್ಡಾಯವಾಗಿ 
| ಒಳಪಟ್ಟಿದ್ದಲ್ಲಿ ಲಭ್ಯವಾಗುತ್ತಿದ್ದ | Annuity Service Provider ಯಲ್ಲಿ ಹೂಡಿಕೆ 
ಪಿಂಚಣಿ. ಎಷ್ಟು  (ವಿವರ| ಮಾಡಿ ಮಾಸಿಕ ಪಿಂಚಣಿ ಪಡೆಯುತ್ತಾರೆ. : 
ನೀಡುವುದು) : 
ತ k ಇದೇ ನೌಕರರು ಓ.ಪಿ.ಎಸ್‌. ಗೆ ಒಳಹಟ್ಟಿದಲ್ಲಿ 
ಲಭ್ಯವಾಗುವ ಪಿಂಚಣಿ ಮೊತ್ತವು ಪ್ರತಿಯೊಬ್ಬ 
| ನೌಕರನ ಅರ್ಹತಾ ಸೇವಾವಧಿ ಹಾಗೂ ನಿವೃತ್ತಿ 
| ಹೊಂದುವ ಸಮಯದಲ್ಲಿ ಪಡೆಯುತಿದ್ದ ಅಂತಿಮ 
| ವೇತನ ಸಂದಾಯದ ವಿವರಗಳ ಮೇಲೆ 
| ಅವಲಂಬಿತವಾಗಿರುತದೆ. 

i ಎನ್‌.ಪಿ.ಎಸ್‌, ಯೋಜನೆಯ | ಸರ್ಕಾರವು ನೂತನ ಪಿಂಚಣಿ ಯೋಜನೆಗೆ ಸೂಕ್ತ 

' ಸಂಬಂದ ರಚಿಸಿರುವ ಸಮಿತಿಗೆ| ಬದಲಾವಣೆ / ಮಾರ್ಪಾಡು ಮಾಡಲು ಸರ್ಕಾರದ 

| ವರದಿಯನ್ನು | ಸಲಿಸಲು ಆದೇಶ ಸ೦ಖ್ಯೆ: ಸ 107 ಪಿಇಎನ್‌ 2018, ಅ | 
RSK 1 11.12.2018 ನ್ವಯ ಈ ಕಂಡ 
ನಗದಾಗಿ ನಾಲಿ ಅನು ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು 
| ಈ ಸಮಿತಿಯಲ್ಲಿರುವ ಸಡಸ್ಯರ ರಚಿಸಲಾಗಿದೆ. 
' ವಿವರ ನೀಡುವುದು; ಹಾಗೂ ಈ 
| ಸಮಿತಿಯು ಇಲ್ಲಿಯವರೆಗೆ | [1] ಸರ್ಕಾರದ  ಅಪರ| ಅಧ್ಯಕ್ಷರು 
! ಸಡೆಸಲಾಗಿರುವ ಸಭೆಗಳೆಷ್ಟು? ಮುಖ್ಯ ಕಾರ್ಯದರ್ಶಿ 
' (ವಿವರ ನೀಡುವುದು) 2 1 ಸರ್ಕಾರದ ಅಪರ | ಸದಸ್ಯರು 
i " | ಮುಖ್ಯ ಕಾರ್ಯರರ್ಕಿ, 
| ಸಿ.ಆ.ಸು.ಇ. (ಆಡಳಿತ 
| ಸುಧಾರಣಿ 
13 [ಸರ್ಕಾರದ ಪ್ರಧಾನ ಸದಸ್ಯರು 
| ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆ 
| |ಮತ್ತುಸಂ) 
| 4 | ಸರ್ಕಾರದ ಪ್ರಧಾನ | ಸದಸ್ಯರು 
| ಕಾರ್ಯದರ್ಶಿ, 
i - | ಕಾನೂನು ಇಲಾಖೆ 
i 5: | ಸರ್ಕಾರದ ಸದಸ್ಯರು 
| ಕಾರ್ಯದರ್ಶಿ, 
| ಸಿ.ಆ.ಸು. ಇಲಾಖೆ 
| 6 | ಸರ್ಕಾರದ ಸದಸ್ಯರು . 
| ಕಾರ್ಯದರ್ಶಿ (ವೆಚ್ಚ), 
| ಆರ್ಥಿಕ ಇಲಾಬೆ 


sm 


7 | ಸರ್ಕಾರದ ಜಂಟಿ | ಸಂಚಾಲಕರು 
ಕಾರ್ಯದರ್ಶಿ, | 
ಆರ್ಥಿಕ ಇಲಾಖೆ i 
(ವಿಶ್ರಾಲತಿ ವೇತನ) 


| 
ಸಮಿತಿಯು ವರದಿ ಸಲ್ಲಿಸಲು ಕಾಲಾಮಿತಿಯನ್ನು | 
ನಿಗಧಿಪಡಿಸಿರುವುದಿಲ್ಲ. | 
| 


ಸಮಿತಿಯು ಇದುವರೆವಿಗೂ ಎರಡು ಸಭೆಯನ್ನು | 
ನಡೆಸಿದೆ. i § 


“ಆಇ 63 ಪಿಇಎನ್‌ 2021 


°° ಚಿತೆ 
(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


ಅನುಬಂಧ": ಇ 


ಇಲಾಖಾವಾರು ನಿವೃತಿ ಹೊಂದಿರುವ ನೌಕರರ ಸಂಖ್ಯೆ ಹಾಗೂ ಇತ್ಯರ್ಥಪಡಿಸಿರುವ ಮೂತ್ತದ'ವಿವರ' 


ಪ್ರಾನ್‌ ಖಾತೆ ಶೇ, 60ರಷ್ಟು. . ಶೇ 40ರಹು ' _ : 
ಹೊಂದಿರು ಮೊತ್ತವನು ಎ ಶೇ. 100ರಷ್ಟು, : ಬ 
ಇಲಾಖೆ , ವವರ ಹಿಂಪಡೆದ" ಉಂಪಢದ | ಕಾರ್ಪಸ್‌ಮೊತ್ತ |, ಬಟುಮೊತ್ತ 
ಸಂಖ್ಯೆ ವಿವರಗಳು ಮೊತ್ತ NK 
| ಆಡಳಿತ ತರಬೇತಿ NW 
ಸಂಸ್ಥೆ 2 21421395] 15169845) 47598894 84190134 
ಕುಷಿ ಇಲಾಖೆ 8 26371984.24 182908762 4461071.86 892214372 
ಆಯುಷ್‌ ಇಲಾಖೆ 1 334990.11 . 230197.2 565187.31 1130374.62 
ಚೀಫ್‌ ಎಲೆಕ್ಟ್ರಿಕಲ್‌ | ನ ME SE 
ಇನ್ಸೊಕ್ಟರೇಟ್‌ 1 ' 376090.33 -250309.72 626400.05 1252800.1 
ಕಾನೂನು ಗ, ’ 0 ರ 
ಮೆಟ್ರೋಲಜಿ ; ಹ " 
ನಿಯಂತ್ರಕರು 1 307670.73 20603334), . 51370407] 102740814 
"|! ನ್ಯಾಯಾಲಯ. 5]: ..1655870.68| -°114109675 | :3062015:1-|° ::: 585898253 
"|ಪಿಬ್ಬಂದಿ oo oo 
ಮತ್ತುಆಡಳಿತ 
ಸುಧಾರಣೆ ಇಲಾಖೆ 3 2100412.47 1417206.29 3517618.76 7035237.52 
ಶಿಕಣ ಇಲಾಖೆ 273 104150428.2 | 70710891.69 178545327.2 353406647 
ಉದ್ಯೋಗ ಮತ್ತು , 
ತರಬೇತಿ ಇಲಾಖೆ 7 1132411.12 821971.59 2336761.14 4291143.85 
ಮೀನುಗಾರಿಕೆ ಇಲಾಖೆ 1 259814.35 183450.16 44326451 886529.02 
ಅರಣ್ಯ ಇಲಾಖೆ 5 1065261.82 724295.77 1980528,87 3770086.46 
ಸರ್ಕಾರಿ | 
ಮುದ್ರಣಾಲಯ 1] 389188.14 261028.58 650216.72 | .1300433.44 
ಆರೋಗ್ಯ ಮತ್ತು 
ಕುಟಿಂಬ ಕೆಲ್ಯಾಣ 
ಇಲಾಖೆ 24 9705649.96 6633796.86 16887901.5 | 3322734832 
ತೋಟಗಾರಿಕೆ ಇಲಾಖೆ 2 705099.53 481571.32 1186670.85 2373341.7 
ಅಲ್ಪ ಸಂಖ್ಯಾತರ ' 
ಕಲ್ಯಾಣ ಇಲಾಖೆ 2 336202.62 106239.24 44244186 884883.72 |. 
ಎನ್‌.ಸಿ.ಸಿ. 4 2402753,16 1638522.46 4041275.62 8082551.24 | 
ಪೊಲೀಸ್‌ 10 6182488.51|- 413534569 10317834.2 | ‘206356684 
ಲೋಕೋಪಯೋಗಿ : 
ಇಲಾಖೆ 6 1718258.54 1222314.04 2940572.58 5881145,16 


ps 


ಗ್ರಾಮೀಣಾಭಿವೃದ್ದಿ 


kas! 


ಮತ್ತು ಪಂಚಾಯತ್‌ p : . 
ರಾಜ್‌ ಇಲಾಖೆ g 240 3997071499 | _ 27646727.31 80878234.28 148495676.6 
| ಕಂದಾಯ ಇಲಾಖೆ “4 1949312 97587274] 239536586 |" 479073172 
ರೇಷ್ಮೆ ಇಲಾಖೆ 3 745644.62 505176.02 1250820.64 2501641.28 

ಸಮಾಜ ಕಲ್ಯಾಣ | 

ಇಲಾಖೆ 5 | 19187548 127116.16 723290.35 1042281.99 | 
ರಾಜ್ಯ 

ಲೆಕ್ಕಪರಿಶೋಧನಾ ' 

ಇಲಾಖೆ 1 175339.73- 175339.73 
ಖಜಾನೆ ಇಲಾಖೆ 1 340507.55 22773242 568239.97 | 1136479.94 | 
ಪಶುಸಂಗೋಪನಾ ' 
| ಇಲಾಖೆ 2 713569.04 486752.61 1200321.65 24006433 
ಜಲನಯನ ಈ ಕ 
"ಅಭಿವೃದ್ಧ ಇಲಾಖೆ 3 67879735| 4705037 1190102.56 | _ 233940361 
ಯುವ'ಸಬಲೀತರಣ : 
| ಮತ್ತು ಸ್ಪೀಡಾ ಇಲಾಖೆ 12, 2926359.45 2012873.58 4939233.03 9878466.06 : 

“627| 182655750.00 124597811.30 | 326315729.20 633569290.50 


ಒಟ್ಟಿ 


